ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 


: 1383 
ಸದಸ್ಯರ ಹೆಸರು ' : ಪ್ರೀ ಆರ್‌. ಧರ್ಮಸೇನ (ಸ್ನ ಫೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ : 15-03-2021 
ಉತ್ತರಿಸುವ ಸಚಿವರು : ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
ಪ್ರಶ್ನೆ ಉತ್ತರ 


ಮೈಸೂರು ಜಿಲ್ಲೆ ಟೆ.ನರಸೀಪುರದಲ್ಲಿ ಸಾಂಸ್ಕೃತಿಕ 
ಭವನ ನಿರ್ಮಾಣ ಮಾಡಲು 10.00 ಲಕ್ಷ ರೂಪಾಯಿ 
ಮಂಜೂರಾಗಿದ್ದು, ನಿವೇಶನ ಸಿಕ್ಕಿಲ್ಲ. ಎಂಬ 
ಕಾರಣದಿಂದ ಹಣ ಬಳಕೆಯಾಗದಿರುವುದು 


ಹೌದು 


ನಿಷೇಶನ ಲಭ್ಯವಿಲ್ಲದೇ ಇರುವುದರಿಂದ, ಸದರಿ 
ಸಾಂಸ್ಕೃತಿಕ ಭವನಕ್ಕೆ ಬಿಡುಗಡೆ ಮಾಡಿದ 


ಸರ್ಕಾರದ ಗಮನಕ್ಕೆ, ಬಂದಿದೆಯೇ; ಪ್ರಸ್ತುತ ವಿಷಯ ಅನುದಾನ ರೂ.10.00 "ಲಕ್ಷಗಳನ್ನು 
ಯಾವ ಹಂತದಲ್ಲಿದೆ; ದಿನಾ೦ಕ:31-05-2014ರಲ್ಲಿ ಸರ್ಕಾರಕ್ಕೆ ಜಮೆ 

| ಮಾಡಲಾಗಿದೆ. 
2 16. ನರಸೀಪುರ ಸಾಂಸ್ಕೃತಿಕ ಭವನಕ್ಕೆ ಪುರಸಭೆಯವರು ಮವಿವೇಶನ ಒದಗಿಸಿದಲ್ಲಿ 
ಪುರಸಭೆಯವರು": ನಿವೇಶನ: ಒದಗಿಸುತ್ತಾರೆಯೇ; ನಿಯಮಾನುಸಾರ ಪರಿಶೀಲಿಸಿ ಮುಂದಿನ ಕ್ರಮ 


ಒದಗಿಸಿದಲ್ಲಿ, ಕಟ್ಟಡ ನಿರ್ಮಾಣ 
ಯಾವಾಗನಿಂದ ಪ್ರಾರಂಭವಾಗಲಿದೆ. 


ಕಾರ್ಯ: 


ಕೈಗೊಳ್ಳಲಾಗುವುದು. 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು 


ನಿವೇಶನ ನೀಡಿದ ನಂತರ ನಿಯಮಾನುಸಾರ 


ಸಾಂಸ್ಕೃತಿಕ ಭವನ ನಿರ್ಮಾಣ 
ಈ ವರ್ಷವಾದರೂ ಪ್ರಾರಂಭ 


ಆಸಕ್ತಿ ವಹಿಸಿ 
ಕಾರ್ಯವನ್ನು 
ಮಾಡುವುದೇ? 


ಕ್ರಮ ಕೈಗೊಳ್ಳಲಾಗುವುದು. 


ಕಡತ ಸಂಖ್ಯೆ: ಕಸಂಬಾ 15 ಕವಿಸ 2021 


(ಅರವಿಂದ ರ್‌ 


ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


